KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ | ಬೆ೦ಗಳೂರು, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ (ಭಾದ್ರಪದ ೧೮, ಶಕ ವರ್ಷ ೧೯೩೨) | ಸಂಚಿಕೆ ೩೬ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆ೦ಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ನಂ.ಕೆ.ಎಸ್‌.ಎ.:ಸಿಆರ್‌:47/10-11, ದಿನಾ೦ಕ:13ನೇ ಆಗಸ್ಟ್‌, 2010 

ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವ ಕುಮಾರಸ್ವಾಮಿ 
ಬಡಾವಣೆ, 2ನೇ ಹಂತ, ಚಂದ್ರನಗರ, ಫ್ಲಾಟ್‌ ಫಾರಂ ಕಾಲೋನಿ ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ 
ನಮೂದಿಸಿರುವ ಪ್ರದೇಶದಲ್ಲಿ 208 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ 
ಪಾಲಿಕೆ ವತಿಯಿಂದ ಸ್ವಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಚೆ 
ಪ್ರದೇಶದ ಗುಣ ಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ 
ಅಸ್ತಿತ್ವಕ್ಕೆ ಬಂದಿರುವ ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973 ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ 
ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 

ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು "ಕೊಳಚೆ ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ 
ಮಂಡಳಿ, ಶೇಷಾದ್ರಿಪುರ, ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ 
ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

(೧೦೮೯ ) 


೧೦೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ ಭಾಗ - ೬ 





ಷೆಡ್ಯೂಲ್‌ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ದಕ್ಷಿಣ 
ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ಕುಮಾರಸ್ವಾಮಿ ಬಡಾವಣೆ, 2ನೇ ಹಂತ, ಚಂದ್ರನಗರ ಫ್ಲಾಟ್‌ಫಾರ೦ ಕೊಳಚೆ ಪ್ರದೇಶದ 
ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 















































ಕ್ರ. | ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ |ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. | ಎ.ಗುಂ.| ಪೂರ್ವ | ಶಶ್ಚಿಮ | ಉತ್ತರ | ದಕ್ಷಿಣ 
ಜಮೀನಿನ 
ಮಾಲೀಕರ 
ಹೆಸರು 
1 2 3 4 ವ 6 7 8 9 
1. | ಕುಮಾರಸ್ವಾಮಿ ಬಡಾವಣೆ, | ಬೆಂಗಳೂರು 20, 25 | 2-30 ಬಡಾವಣೆ | ಬಡಾವಣೆ | 13ನೇ | 1ನೇ 
2ನೇ ಹಂತ, ಚಂದ್ರನಗರ ಅಭಿವೃದ್ಧಿ ಮತ್ತು 16 ಸ್ಮೆ ರಸ್ತೆ ಕ್ರಾಸ್‌ | ಮುಖ್ಯ 
ಫ್ಲಾಟ್‌ ಫಾರಂ ಕಾಲೋನಿ | ಪ್ರಾಧಿಕಾರ ರಸ್ತೆ 
ಕೊಳಚೆ ಪ್ರದೇಶ, ಉತ್ತರಹಳ್ಳಿ | ಬಡಾವಣೆ 
ಹೋಬಳಿ, ಬೆ೦ಗಳೂರು 
ದಕ್ಷಿಣ ತಾಲ್ಲೂಕು. 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 292 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ನಂ.ಕೆ.ಎಸ್‌.ಎ.:ಸಿಆರ್‌:48/10-11, ದಿನಾಂಕ:13ನೇ ಆಗಸ್ಟ್‌, 2010 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವ ಪಿಲ್ಲಗಾನಹಳ್ಳಿ ಕೊಳಚೆ 
ಪ್ರದೇಶದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 3000 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ 
ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ 
ಸಹಾ ಈಗಲೂ ಇದು ಕೊಳಚೆ ಪ್ರದೇಶದ ಗುಣ ಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು 
ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು 
ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಲಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು 
ಕಂಡುಬಂದಿರುತ್ತದೆ. 
ಆದ್ದರಿಂದ ಈ ಕೆಳ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು "ಕೊಳಚೆ ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 
ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ 
ಮಂಡಳಿ, ಶೇಷಾದ್ರಿಪುರ, ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ ೧೦೯೧ 





ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ 
ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಷೆಡ್ಯೂಲ್‌ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ದಕ್ಷಿಣ 
ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿ, ಪಿಲ್ಲಗಾನಹಳ್ಳಿ ಗ್ರಾಮದ ಪಿಲ್ಲಗಾನಹಳ್ಳಿ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು 
ತಃಖೆ. 















































ಕ್ರ | ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ |ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ ಮತ್ತು ಸ್ಥಳ ಪ್ರದೇಶದಲ್ಲಿರುವ, ನಂ. | ಎಗುಂ.| ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ 
ಜಮೀನಿನ 
ಮಾಲೀಕರ 
ಹೆಸರು 
1 2 3 4 5 6 7 8 9 
1. | ಪಿಲ್ಲಗಾನಹಳ್ಳಿ ಕೊಳಚೆ | ಸರ್ಕಾರಿ 1 60-00 | ಗೊಟ್ಟಿಗೆರೆ | ಕೆಂಬತ್ತ | ನೈಸ್‌ ಬಿಲವಾರ 
ಪ್ರದೇಶ, ಪಿಲ್ಲಗಾನಹಳ್ಳಿ | ಗೋಮಾಳ ಗ್ರಾಮದ ಹಳ್ಳಿ [ರಸ್ತೆ ಗಡಿ| ಗ್ರಾಮದ 
ಗ್ರಾಮ, ಉತ್ತರಹಳ್ಳಿ ಗಡಿ ಗ್ರಾಮದ ಗಡಿ 
ಹೋಬಳಿ, ಬೆ೦ಗಳೂರು ಗಡಿ 
ದಕ್ಷಿಣ ತಾಲ್ತೂಕು. 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 293 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ನಂ.ಕೆ.ಎಸ್‌.ಎ.:ಸಿಆರ್‌:82/10-11, ದಿನಾ೦ಕ:13ನೇ ಆಗಸ್ಟ್‌, 2010 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಾಸರಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವ ವಿನಾಯಕನಗರ 
ಕಾಲೋನಿ ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 153 ಕುಟುಂಬಗಳು ವಾಸವಾಗಿದ್ದು, 
ಈ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಚೆ ಪ್ರದೇಶದ ಗುಣ ಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ 
ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ 
ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು 
ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ 
ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು 
ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 
ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು "ಕೊಳಚೆ ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 
ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ 
ಮಂಡಳಿ, ಶೇಷಾದ್ರಿಪುರ, ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ 


೧೦೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ ಭಾಗ - ೬ 





ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ 
ಪರಿಗಣಿಸಲಾಗುವುದಿಲ್ಲ. 
ಷೆಡ್ಯೂಲ್‌ 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಾಸರಹಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ಉತ್ತರ 
ತಾಲ್ಲೂಕು, ಯಶವಂತಪುರ ಹೋಬಳಿ, ಬಾಗಲಕುಂಟೆ ಗ್ರಾಮದ ವಿನಾಯಕನಗರ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು 
ಹದ್ದುಬಸ್ತು ತಃಖ್ತೆ. 















































ಕ್ತ | ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬ೦ದಿಗಳು 
ಸಂ ಮತ್ತು ಸ್ಥಳ ಪ್ರದೇಶದಲ್ಲಿರುವ | ನಂ. | ಎ.ಗುಂ. | ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 

1 2 3 4 5 6 7 8 9 
1. | ವಿನಾಯಕನಗರ ಕೊಳಚೆ | ಸರ್ಕಾರಿ 112 | 3-32 |ಸ.ನಂ.7,3 | ಸ.ನಂ.110 | ಸ.ನಂ.117 | ಕೆರೆ 

ಪ್ರದೇಶ, ಬಾಗಲಕುಂಟೆ | ಗುಂಡುತೋಪು ಸ.ನಂ.113 

ಗ್ರಾಮ, ಯಶವಂತಪುರ 

ಹೋಬಳಿ, ಬೆಂಗಳೂರು 

ಉತ್ತರ ತಾಲ್ಲೂಕು. 

ಎಂ.ಕೆ. ಅಯ್ಯಪ್ಪ 

ಪಿ.ಆರ್‌. 294 ಜಿಲ್ಲಾಧಿಕಾರಿಗಳು, 


ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ನಂ.ಕೆ.ಎಸ್‌.ಎ.:ಸಿಆರ್‌:83/10-11, ದಿನಾ೦ಕ:13ನೇ ಆಗಸ್ಟ್‌, 2010 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ದಾಸರಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವ ಬಸಪ್ಪನಕಟ್ಟೆ ಕೊಳಚೆ 
ಪ್ರದೇಶದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 358 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ 
ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಲಿಸಲಾಗಿದ್ದರೂ 
ಸಹಾ ಈಗಲೂ ಇದು ಕೊಳಚೆ ಪ್ರದೇಶದ ಗುಣ ಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು 
ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು 
ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಲಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು 
ಕಂಡುಬಂದಿರುತ್ತದೆ. 
ಆದ್ದರಿಂದ ಈ ಕೆಳ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು "ಕೊಳಚೆ ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 
ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ 
ಮಂಡಳಿ, ಶೇಷಾದ್ರಿಪುರ, ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ ೧೦೯೩ 





ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ 
ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಷೆಡ್ಯೂಲ್‌ 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಾಸರಹಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ಉತ್ತರ 
ತಾಲ್ಲೂಕು, ಯಶವಂತಪುರ ಹೋಬಳಿ, ಲಗ್ಗೆರೆ ಗ್ರಾಮದ ಬಸಪ್ಪನಕಟ್ಟೆ ಕೊಳಚೆ ಪ್ರದೇಶದ ಚಕ್ಕುಬ೦ದಿ ಮತ್ತು ಹದ್ದುಬಸ್ತು 


ತಃಖ್ತೆ 















































ಕ್ತ | ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ ಮತ್ತು ಸ್ಥಳ ಪ್ರದೇಶದಲ್ಲಿರುವ | ನಂ. | ಎ.ಗುಂ. | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 

1 2 3 4 5 6 7 8 9 
1. | ಬಸಪ್ಪನಕಟ್ಟೆ ಕೊಳಚೆ | ಸರ್ಕಾರಿ ಕಟ್ಟೆ 121 | 1-38 (ಸ.ನಂ.124| ಸ.ನಂ.121 | ಸ.ನಂ.120, ಸ.ನಂ.121, 

ಪ್ರದೇಶ, ಲಗ್ಗೆರೆ ಗ್ರಾಮ, ರ ಉಳಿಕೆ 126 122 

ಯಶವಂತಪುರ ಹೋಬಳಿ, ಜಮೀನು 

ಬೆಂಗಳೂರು ಉತ್ತರ 

ತಾಲ್ಲೂಕು. 

ಎಂ.ಕೆ. ಅಯ್ಯಪ್ಪ 

ಹಿ.ಆರ್‌. 295 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ನಂ.ಕೆ.ಎಸ್‌.ಎ.:ಸಿಆರ್‌:85/10-11, ದಿನಾ೦ಕ:13ನೇ ಆಗಸ್ಟ್‌, 2010 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಾಸರಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವ ಶಿವಾನಂದನಗರ ಕೊಳಚೆ 
ಪ್ರದೇಶದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 216 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ 
ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಲಿಸಲಾಗಿದ್ದರೂ 
ಸಹಾ ಈಗಲೂ ಇದು ಕೊಳಚೆ ಪ್ರದೇಶದ ಗುಣ ಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು 
ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು 
ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಲಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು 
ಕಂಡುಬಂದಿರುತ್ತದೆ. 
ಆದ್ದರಿಂದ ಈ ಕೆಳ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು "ಕೊಳಚೆ ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 
ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ 
ಮಂಡಳಿ, ಶೇಷಾದ್ರಿಪುರ, ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ 


೧೦೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ ಭಾಗ - ೬ 





ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ 
ಪರಿಗಣಿಸಲಾಗುವುದಿಲ್ಲ. 
ಷೆಡ್ಯೂಲ್‌ 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಾಸರಹಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ಉತ್ತರ 
ತಾಲ್ಲೂಕು, ಯಶವಂತಪುರ ಹೋಬಳಿ, ಹೆಗ್ಗನಹಳ್ಳಿ ಗ್ರಾಮದ ಶಿವಾನಂದನಗರ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು 
ಹದ್ದುಬಸ್ತು ತಃಖ್ತೆ. 















































ಕ್ತ | ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ ಮತ್ತು ಸ್ಥಳ ಪ್ರದೇಶದಲ್ಲಿರುವ | ನಂ. | ಎ.ಗುಂ. | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 
1 2 3 4 5 6 7 8 9 
1. | ಶಿವಾನಂದನಗರ ಕೊಳಚೆ ಸರ್ಕಾರಿ 68 5-10 | ಸ.ನಂ.1 | ಸ.ನಂ.60 | ಸ.ನಂ.63, /ಸ.ನಂ.69, 
ಪ್ರದೇಶ, ಹೆಗ್ಗನಹಳ್ಳಿ ಗ್ರಾಮ, 64, 65, 76 
ಯಶವಂತಪುರ ಹೋಬಳಿ, ಮಾರುತಿನಗರ 
ಬೆಂಗಳೂರು ಉತ್ತರ 
ತಾಲ್ಲೂಕು. 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 296 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ನಂ.ಕೆ.ಎಸ್‌.ಎ.:ಸಿಆರ್‌:91/10-11, ದಿನಾ೦ಕ:13ನೇ ಆಗಸ್ಟ್‌, 2010 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವ ರೂಪೇನಅಗ್ರಹಾರ 
ಗ್ರಾಮದ ಗುಲ್ಬರ್ಗ ಸ್ಲಂ ಮತ್ತು ದಿಣ್ಣೆಮನೆ ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 800 
ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪ ಮಟ್ಟಿಗೆ 
ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಚೆ ಪ್ರದೇಶದ ಗುಣ ಲಕ್ಷಣಗಳನ್ನು ಹೊಂದಿದೆ. 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನಲೆಯಲ್ಲಿ ಸದರಿ 
ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು 
ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ 
ಪ್ರದೇಶವೆಂದು ಘೋಷಿಸಲು ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. 
ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ 
ಪ್ರದೇಶವೆಂದು ಘೋಷಿಸುವುದು ಅವಶ್ಯವೆಂದು ಕಂಡುಬಂದಿರುತ್ತದೆ. 
ಆದ್ದರಿಂದ ಈ ಕೆಳ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು "ಕೊಳಚೆ ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 
ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ 
ಮಂಡಳಿ, ಶೇಷಾದ್ರಿಪುರ, ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ ೧೦೯೫ 





ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ 
ಪರಿಗಣಿಸಲಾಗುವುದಿಲ್ಲ. 
ಷೆಡ್ಯೂಲ್‌ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ದಕ್ಷಿಣ 
ತಾಲ್ಲೂಕು, ಬೇಗೂರು ಹೋಬಳಿ, ರೂಪೇನ ಅಗ್ರಹಾರ ಗ್ರಾಮದ ಗುಲ್ಬರ್ಗ ಸ್ಲಂ ಕೊಳಚೆ ಪ್ರದೇಶ ಮತ್ತು ದಿಣ್ಣೆಮನೆ ಕೊಳಚೆ 
ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 


















































ಕ್ತ | ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬ೦ದಿಗಳು 
ಸಂ ಮತ್ತು ಸ್ಥಳ ಪ್ರದೇಶದಲ್ಲಿರುವ | ನಂ. | ಎ.ಗುಂ. | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 

1 2 3 4 5 6 7 8 9 

1. | ಗುಲ್ಬರ್ಗ ಸ್ಲಂ ಕೊಳಚೆ | ಸರ್ಕಾರಿ 6 2-00 | ವಿರಾಠ | ಸ.ನಂ.7ರ |ಎನ್‌.ಜಿ.ಆರ್‌.| ಖಾಸಗಿ 
ಪ್ರದೇಶ, ರೂಪೇನ ನಗರ ರಸ್ತೆ, ದಿಣ್ಣೆ ರಸ್ತೆ ಸ್ಪತ್ತು 
ಅಗಹಾರ ಗ್ರಾಮ, 
ಬೇಗೂರು ಹೋಬಳಿ, 
ಬೆಂಗಳೂರು ದಕ್ಷಿಣ 
ತಾಲ್ಲೂಕು. 

2. | ದಿಣ್ಣೆಮನೆ ಕೊಳಚೆ ಪ್ರದೇಶ, | ಸರ್ಕಾರಿ 7 10-09 | ವಿರಾಠ ಕೆರೆ ಸ.ನಂ.6ರ | ಸ್ಮಶಾನ 
ರೂಪೇನ ಅಗ್ರಹಾರ ಗ್ರಾಮ, ನಗರ ರಸ್ತೆ (ಮಡಿವಾಳ) ಗಡಿ ಹಾಗೂ 
ಬೇಗೂರು ಹೋಬಳಿ, ಮತ್ತು ಎನ್‌.ಜಿ.ಆರ್‌. 
ಬೆಂಗಳೂರು ದಕ್ಷಿಣ ಸ.ನಂ.6ರ ರಸ್ತೆ 
ತಾಲ್ತೂಕು. ಗಡಿ 

ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 297 ಜಿಲ್ಲಾಧಿಕಾರಿಗಳು, 


ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮ 4(1)ರ ತಿದ್ದುಪಡಿ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಯೂ.ಎಸ್‌.ಆರ್‌/16/10-11, ದಿನಾಂಕ:2ನೇ ಆಗಸ್ಟ್‌, 2010 

ಭೂಸ್ವಾಧೀನ ಕಾಯ್ದೆ ಕಲಂ 401ರ ಪ್ರಕರಣದ ಮೇರೆಗೆ ಅಧಿಸೂಚನೆ ಸಂ.ಎಲ್‌ಎಕ್ಕೂ.ಎಸ್‌ಆರ್‌:52/09-10, 
ದಿನಾಂಕ:05.12.2009ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆರವರಿಂದ ಅನುಮೋದನೆಗೊಂಡಿದ್ದು, ಸದರಿ 
ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಭಾಗ-6ರ ಪುಟಸಂಖ್ಯೆ: 12 ಮತ್ತು 13ರಲ್ಲಿ ದಿನಾಂಕ:07.01.2010 ರಂದು ರಸ್ತೆ 
ನಿರ್ಮಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ಪ್ರಕಟಗೊಂಡಿರುತ್ತದೆ. ಜಂಟಿ ಅಳತೆ ವರದಿಯಂತೆ ಕೆಲವು 
ಬದಲಾವಣೆಯಾಗಿರುವುದರಿಂದ ಕಲಂ 4(1)ರ ಅಧಿಸೂಚನೆಯನ್ನು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದೆ. 
ಕಲಂ 4(1)ರಂತೆ ಪ್ರಕಟವಾಗಿರುವುದು. 











ಜಿಲ್ಲೆ: ತುಮಕೂರು ತಾಲ್ಲೂಕು: ಮಧುಗಿರಿ ಹೋಬಳಿ:ಮಿಡಿಗೇಶಿ ಗ್ರಾಮ: ನೀಲಿಹಳ್ಳಿ 
ಕ್ತ | ಸನಂ. | ತರಹೆ ವಿಸ್ತೀರ್ಣ | ಆಕಾರ ಚಕ್ಕುಬಂದಿ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
4 5 6 7 8A 8B 80 80 












































































































































೧೦೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ ಭಾಗ - ೬ 
ಕ್ತ | ಸನಂ ತರಹೆ ವಿಸ್ತೀರ್ಣ | ಆಕಾರ ಚಕ್ಕುಬಂದಿ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
4 5 6 7 8A 8B 80 80 
1 |6/ ಖುಷ್ಕಿ 0-06 — ಸ.ನಂ.8 ಸ.ನಂ.6/2 ಸ.ನಂ.7/, ಸ.ನಂ.6/ರ 
ಮತ್ತು ರಸ್ತೆ |7/2ರ ಉಳಿಕೆ 
ಜಮೀನು 
2. 162 |ಖುಷ್ಠಿ 0-02 ' - |ಸನಂ61 |ಸ.ನಂ63 |ಸ.ನಂ.7/2, ಸ.ನಂ.6/2ರ 
ಮತ್ತು ರಸ್ತೆ ಮತ್ತು ರಸ್ತೆ |7/3ರ ಉಳಿಕೆ 
ಜಮೀನು 
3. 16/3 ಮುಷ್ಠಿ 0-03 — ಸ.ನಂ.6/2 ಸ.ನಂ.6/4 ಸ.ನಂ.7/ರ ಸ.ನ೦.6/3ರ 
ಮತ್ತು ರಸ್ತೆ ಮತ್ತು ರಸ್ತೆ | ಜಮೀನು ಉಳಿಕೆ 
4. |6/4 ಖುಷ್ಕಿ 0-03 — ಸ.ನಂ.6/3 ಸ.ನಂ.6/5ರ |ಸ.ನಂ.7/3, ಸ.ನಂ.6/4ರ 
ಮತ್ತು ರಸ್ತೆ ಜಮೀನು 7/5ರ ಉಳಿಕೆ 
ಮತ್ತು ರಸ್ತೆ | ಜಮೀನು 
5. 16/5 |ಖುಷ್ಠಿ 0-03 '/ - |ಸ.ನಂ.6/4 |ಸ.ನಂ.6/5ರ |ಸ.ನಂ.7/5, ಸ.ನಂ.6/5ರ 
ಮತ್ತು ರಸ್ತೆ ಜಮೀನು 7/6 ಉಳಿಕೆ 
ತಿದ್ದುಪಡಿಯಾಗಬೇಕಾಗಿರುವುದು 
ಜಿಲ್ಲೆ: ತುಮಕೂರು ತಾಲ್ಲೂಕು: ಮಧುಗಿರಿ ಹೋಬಳಿ:ಮಿಡಿಗೇಶಿ ಗ್ರಾಮ: ನೀಲಿಹಳ್ಳಿ 
ಕ್ತ | ಸನಂ. | ತರಹೆ ವಿಸ್ತೀರ್ಣ | ಆಕಾರ ಚಕ್ಕುಬಂದಿ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
4 5 6 7 8A 8B 80 80 
1 |6/ ಖುಷ್ಕಿ 0-06 0-15 | ಸ.ನಂ.7/ ರಿ.ಸ.ನಂ.6/ |ರಿ.ಸ.ನಂ.8 ರಿ.ಸ.ನಂ.6/2 
7ರ ರ ಉಳಿಕೆ 
ಜಮೀನು 
2. | 6/2 ಮುಷ್ಠಿ 0-02 ಸ್ರ 0-06 | ಸ.ನಂ.7/2, ರಿ.ಸ.ನಂ.6/2 | ಸ.ನಂ.6/ರ ಸ.ನಂ.6/ರ 
7/3ರ ಜಮೀನು |ರ ಉಳಿಕೆ ಜಮೀನು ಜಮೀನು 
3. 16/3 ಮುಷ್ಠಿ 0-03 0-07 | ಸ.ನಂ.7/3ರ ಸ.ನಂ.6/3ರ | ಸ.ನಂ.6/2ರ ಸ.ನಂ.6/4ರ 
ಜಮೀನು ಉಳಿಕೆ ಜಮೀನು ಜಮೀನು 
4, 6/4 |ಖುಷ್ಮಿ |0-03 ಓ | 0-08 | ಸ.ನಂ.7/. ರಿ.ಸ.ನ.6/4ರ | ಸ.ನಂ.6/ರ |ಸ.ನಂ.6/5ರ 
7/5ರ ಜಮೀನು | ಉಳಿಕೆ ಜಮೀನು ಜಮೀನು 
5, |6/5 ಖುಷ್ಕಿ 0-08 0-18 | ಸ.ನಂ.7/5, ಸ.ನಂ.6/65ರ | ಸ.ನಂ.6/4ರ ಸ.ನಂ.5ರ 
7/6ರ ಉಳಿಕೆ ಜಮೀನು ಜಮೀನು 
ಜಮೀನು 
ಡಾ: ಸಿ. ಸೋಮಶೇಖರ. ಭಾ.ಆ.ಸೇ. 
ಪಿ.ಆರ್‌. 274 ಜಿಲ್ಲಾಧಿಕಾರಿಗಳು, 


ತುಮಕೂರು ಜಿಲ್ಲೆ, ತುಮಕೂರು. 








ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ ೧೦೯೭ 


ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯಿದೆ ಕಲಂ 6(1)ನೇ ಪಕರಣ ಮೇರೆಗಿನ ಅಧಿಸೂಚನೆ 
ಕಮಾಂಕ: ಕಂ.ಇ.21 ಭೂ ಸ್ಟ್ರಾ ಶಿ 2010, ದಿನಾಂಕ: 11ನೇ ಆಗಸ್ಟ್‌ 2010 
ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆರವರು ದಿನಾಂಕ: 10.12.2009ರ ಕರ್ನಾಟಕ ರಾಜ್ಯಪತ್ರದ ಭಾಗ-6 ಪುಟ ಸಂಖ್ಯೆ 1372ರಿಂದ 1376ರಲ್ಲಿ ಪಕಟವಾದ ಅಧಿಸೂಚನೆ 
ಕಮಾಂಕ: ಆರ್‌(3)ಎಲ್‌ಎಕ್ಕೂ.(ಸಿಆರ್‌.111/2006-07)ಎಸ್‌ಆರ್‌.07/2009-10 ದಿನಾಂಕ: 10.11. 20095 ಅಧಿಸೂಚನೆಯಲ್ಲಿ ಸರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ, 
ನಕಾರಿಪುರ ತಾಲ್ಲೂಕ್‌ ಅಂಜನಾಪುರ ಜಲಾಶಯದ ಕೋಡಿ ಮೇಲೆ 1 ಮೀಟರ್‌ ಎತ್ತರಿಸಿ ಸ್ಪ ಸ್ವಯಂಚಾಲಿತ ಗೇಟ್‌ ಅಳವಡಿಸಿದ್ದರಿಂದ ಹೆಚ್ಚುವರಿಯಾಗಿ ಮಿಗ. ಸಲುವಾಗಿ 
ಬೇಕಾಗಬಹುದೆಂದು ಅಧಿಸೂಚಿಸಿರುತ್ತಾರೆ. 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರ ತಿದ್ದುಪಡಿಯಾದ 1904ನೇ ಸಾಲಿನ ಭೂ ಸಂಗಹಣಾ ಅಧಿನಿಯಮ 1894ನೇ ಸಾಲಿನ ಕೇಂದ್ರ 
ಅಧಿನಿಯಮದ ಪಕರಣ 5(ಏ)ರ ಉಪ ಪಕರಣ (2) ಮತ್ತು 6(1-ಎ) ಪಕರಣದ ಮೇರೆಗೆ ಉಪವಿಭಾಗಾಧಿಕಾರಿಗಳು, ಸಾಗರ ರವರು ಸಲ್ಲಿಸಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಸದರಿ 
ಜಮೀನುಗಳನ್ನು ಮೇಲೆ ನಿರ್ಧಿಷ್ಟ ಪಡಿಸಲಾದ ಉದ್ದೇಶಕ್ಕೆ ವಶಪಡಿಸಿಕೊಳ್ಳಲ್‌ಗಿದ ಎಂಬುದಾಗಿ ಅಭಿಪಾಯಪಟ್ಟಿದ್ದಾರೆ. 
ನ ಭೂ ಸಂಗಹಣ. ಅಧಿನಿಯಮದ 6ನೇ ಪಕರಣದ ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಿರುವುದರಿಂದ ಈ ಮೂಲಕ ಘೋಷಿಸಲಾಗಿದೆ. 
ಸದರಿ ಭೂ ಸಂಗಹಣ ಅಧಿನಿಯಮದ 3ನೇ 'ಪ್ರಕರಣದ(ಸಿ) ಖಂಡದ ಮೇರೆಗೆ MO ಕಾಗಿ ಡಿ ಸಾಗರ ಉಪವಿಭಾಗ, ಸಾಗರ ರವರನ್ನು ಸದರಿ ಜಮೀನಿನಲ್ಲಿ ಮುಂದಿನ 
ಎಲ್ಲಾ ಕಾನೂನು ಕಮಗಳನ್ನು ಜಿಲ್ಲಾಧಿಕಾರಿಗಳವರ ಪಶಾಸನ ಕಾರ್ಯಕಮಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯೋಜಿಸಲಾಗಿದೆ. ಜಮೀನಿನ ಅಧಿಕೃತ ಸಂಗಹಣೆಗಾಗಿ ಆದೇಶಗಳನ್ನು 
ಪಡೆಯುವಂತೆ ಸದರ ಇನಿಯ 7ನೇ ಪಕರಣದ ತೇರೆಗೆ ನಿರ್ದೇಶಿಸಲಾಗಿದೆ. 
ಸದರಿ ಜಮೀನುಗಳ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು, ಸಾಗರ ಉಪವಿಭಾಗ, ಸಾಗರ ರವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 


























ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕ್‌: ಶಿಕಾರಿಪುರ ಹೋಬಳಿ: ಅ೦ಜನಾಪುರ ಗಾಮ: ಚಿಕ್ಕಕೊರಲಹಳ್ಳಿ. ಹಿರೇಕೊರಲಹಳ್ಳಿ & ತಟ್ಟೆಹಳ್ಳಿ 
ಭೂ ಸಾಧೀನದ 
ಕ. ಚಕ್ಕುಬಂದಿ ಚಾಯ 
ಪ ಖಾತೆದಾರರ / ಹಿಡುವಳಿದಾರರ ಅನುಭವದಾರರ ಹೆಸರು ಚ ಸ ಜಮೀನಿನ ವಿವರ 
¥ ಹೆಸರು ಶೀಯುತರುಗಳಾದ : ಶೀಯುತರುಗಳಾದ : ik ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. | ಎ.ಗುಂ. ರೂ.ಪೈ. 
1 ಚಿಕ್ಕಕೊರಲಹಳ್ಳಿ: 
೪ 
ತಟೆಹಳಿ 
01 | ಎ.ಕೆ.ಕೃಷ್ಣಪ್ಪ ಬಿನ್‌ ಎ.ಕೆ.ಹಾಲಪ್ಪ ಎ.ಕೆ.ಕೃಷ್ಣಪ ಬಿನ್‌ ಎ.ಕೆ.ಹಾಲಪ್ಪ 32/ ಖುಷ್ಕಿ 33 ಜಳ 32 31 2.00 2.10 
ಣಜ w ಲಬ w ಗಡಿ 
02 | ಕೆ.ಬಿ.ಸುರೇಶ ಬಿನ್‌ ಬಸವನಗೌಡರು ಕೆ.ಬಿ.ಸುರೇಶ ಬಿನ್‌ ಬಸವನಗೌಡರು 33/ಬಿ ಮುಷ್ಠಿ 33/ಪ 32 33 33/1 ಎ 222 1.75 
03 | ಪಕಾಶ ಬಿನ್‌ ರುದಪ್ಪ ಪಕಾಶ ಬಿನ್‌ ರುದಪ್ಪ 33/2ಪಿ ಮುಷ್ಠಿ 25 33/1 33/ಬಿ 33/2 1.24 1.50 

















































































































೧೦೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ ಭಾಗ - ೬ 
ಭೂ ಸಾಧೀನದ 
ಕ. ಚಕ್ಕುಬಂದಿ ವ್ವ 
ಇ ಖಾತೆದಾರರ / ಹಿಡುವಳಿದಾರರ ಅನುಭವದಾರರ ಹೆಸರು ಸಷ ಶಿ ಜಮೀನಿನ ವಿವರ 
ಗು ಭೆ ಸೆ 
ಹೆಸರು ಶೀಯುತರುಗಳಾದ ; ಶ್ರೀಯುತರುಗಳಾದ ; | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
04 ಹೆಚ್‌.ಸಂಗಪ್ಪ ಬಿನ್‌ ಚನ್ನಬಸಪ್ಪ ಹೆಚ್‌.ಸಂಗಪ್ಪ ಬಿನ್‌ ಚನ್ನಬಸಪ್ಪ 25/2 ಭಾ. 25/3 30 25/2 25/ 2.00 2.00 
ಬಿ.ಎಸ್‌.ರಾಮಸ್ತಾಮಿ ಬಿನ್‌ 
05 ವ ಬಿ.ಎಸ್‌.ರಾಮಸಾಮಿ ಬಿನ್‌ ಶೀನಿವಾಸಯ 20/ಬಿ ತರಿ 19 25 22,23 27 0.05 1.25 
ಶೀನಿವಾಸಯ್ಯ ವ ತ್ರ ಠಿ 
06 | 1)ಎ.ಎಸ್‌.ಸಂಗಪ್ಪ ಬಿನ್‌ ಶಿವಪ್ಪ 1)ಎ.ಎಸ್‌.ಸಂಗಪ್ಪ ಬಿನ್‌ ಶಿವಪ್ಪ 19/2 ತರಿ 12,13 20 18,17 19 2.00 2.00 
2)ಎಸ್‌ ಶಿವಪ್ಪ 2)ಎಸ್‌ ಶಿವಪ್ಪ 13/2 ತರಿ 11 19 14 12 1.22 2.00 
07 | ಎ.ಎಸ್‌ ಸ್‌.ಸಂಗಪ್ಪ ಬಿನ್‌ ಶಿವಪ್ಪ ಎ.ಎಸ ಸ್‌.ಸಂಗಪ್ಪ ಬಿನ್‌ ಶಿವಪ್ಪ 14/1 ತರಿ 14 16 14 13 1.06 2.00 
08 ಎಸ್‌.ಲೋಕೇಶಪ್ಪ ಬಿನ್‌ ಶಿವಪ್ಪ ಎಸ್‌.ಲೋಕೇಶಪ್ಪ ಬಿನ್‌ ಶಿವಪ್ಪ 14/ ತರಿ 14 16 14 13 2.00 2.00 
09 | ಎಸ್‌.ಸುರೇಶ ಬಿನ್‌ ಶಿವಪ್ಪ ಎಸ್‌.ಸುರೇಶ ಬಿನ್‌ ಶಿವಪ್ಪ 14/1 ತರಿ 14 16 14 13 1.00 2.00 
ವಿನೋದಮ ಕೋಂ ದೊಡ 
10 ತ್ತ ವಿನೋದಮ ಕೋಂ ಎ.ಎಸ್‌.ವಿಶನಾಥ 11/222 ತರಿ | 11 11/2 11/3 2.32 1.50 
ಎ.ಎಸ್‌.ವಿಶ್ವನಾಥ ೬ ತು ಕೊ.ಹಳ್ಳಿ | ಗೆ ; 
11 ಹೆಚ್‌. ಶಿವಾನಂದಪ್ಪ ಹೆಚ್‌. ಶಿವಾನಂದಪ್ಪ 11/2 ತರಿ 11/2 11/2 11/1 11/2 2.32 2.78 
ಕೆ.ರಾಜಶೇಖರಪ್ಪ ಬಿನ್‌ ಬಸವಣ್ಯಪ್ಪ ಕೆ.ರಾಜಶೇಖರಪ್ಪ ಬಿನ್‌ ಬಸವಣ್ಯಪ್ಪ 
12 | ಚನ್ನವೀರಪ್ಪ ಬಿನ್‌ ಬಸವಣ್ಯಪ್ಪ | ಚನ್ನವೀರಪ್ಪ ಬಿನ್‌ ಬಸವಣ್ಯಪ್ಪ 11/2ಪಿ1 | ತರಿ 11/2 11/2 11/2 11/ 1.36 1.50 
ಜಂಟಿ ಜಂಟಿ 
13 | ಬಿ.ಶೇಖರಪ್ಪ ಬಿನ್‌ ಸಿದ್ದಪ್ಪ ಬಿ.ಶೇಖರಪ್ಪ ಬಿನ್‌ ಸಿದ್ಧಪ್ಪ 10/ಏ1 | ತರಿ 10 14 10 1] 1.20 1.70 
14 | ಪಮೀಳ ಕೋಂ ಹೆಚ್‌. ಮಂಜಪ್ಪ ಪಮೀಳ ಕೋಂ ಹೆಚ್‌. ಮಂಜ ಜಪ್ಪ 25/2 ಬಾ. 20 33 24 26 2.00 2.00 
ಒಟ್ಟು: 26.39 
2 ಹಿರೇಕೊರಲಹಳ್ಳಿ 
53/2ಬಿ ಮುಷ್ಠಿ 54 53/ 53/ 52 1.00 1.00 
ಕೆ.ಎನ್‌.ನಾಗೇಂದಪ ಬಿನ್‌ 
15 ಲಲ ಕೆ.ಎನ್‌.ನಾಗೇಂದಪ ಬಿನ್‌ ಹನುಮಂತಪ 57/83 ತರಿ 56 33 59 54 0.20 11.04 
ಹನುಮಂತಪ ಖಲ ಬ 
§ 33/42 ತರಿ 33/4 33/4 31 33/4 0.17 0.23 























































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ ೧೦೯೯ 
ಭೂ ಸಾಧೀನದ 
ಕ. ಚಕ್ಕುಬಂದಿ ಪ 
ಸ ಖಾತೆದಾರರ / ಹಿಡುವಳಿದಾರರ ಅನುಭವದಾರರ ಹೆಸರು ಸ ಶಿ ಜಮೀನಿನ ವಿವರ 
ಗು ಸ ಸೆ 
ಹೆಸರು ಶ್ರೀಯುತರುಗಳಾದ ಶ್ರೀಯುತರುಗಳಾದ ; | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ ಎ.ಗು೦. ರೂ.ಪೈ. 
ರಾಮಾನಾಯ್ಕ್‌ ಬಿನ್‌ ತಾವರ್ಯಾ 
16 ರಾಮಾನಾಯ್ಕ್‌ ಬಿನ್‌ ತಾವರ್ಯಾ ನಾಯ್ಕ್‌ 53/ಪಿ ಮುಷ್ಠಿ 54 53/ 53/ 52 1.00 1.00 
ನಾಯ್ಕ್‌ 
ಸ್ರ 
54/ಏ4 ತರಿ 55 53 57 52 0.31 4.67 
17 ಕೆ.ಎನ್‌.ಮಹೇಶ್ವರಪ್ಪ ಬಿನ್‌ ಉಜ್ಜಪ್ಪ ಕೆ.ಎನ್‌.ಮಹೇಶ್ವರಪ್ಪ ಬಿನ್‌ ಉಜ್ಜಪ್ಪ 57/ಪಿ ತರಿ 56 58,53 59 54 1.00 6.13 
33/ಪ ತರಿ 33/3 32 31 34 1.16 7.90 
18 | ಸಿದ್ಧಪ್ಪ ಬಿನ್‌ ಮಲ್ಲಪ್ಪ ಸಿದ್ದಪ್ಪ ಬಿನ್‌ ಮಲ್ಲಪ್ಪ 56/ | ತರಿ ರಸ್ತೆ ತ 61 55 1.13 13.70 
19 ಕೆ.ಎ. ಣುಕಪ್ಪ ಬಿನ್‌ ಗುರುಶಾಂತಪ್ಪ ಕೆ.ಎ.ರೇಣುಕಪ್ಪ ಬಿನ್‌ ಗುರುಶಾಂತಪ್ಪ 55/ಪಿ ತರಿ ರಸ್ತೆ 56 56 51 1.30 1.40 
20 ಹಾಲಪ್ಪ ಬಿನ್‌ ಮಲ್ಲಪ್ಪ ಹಾಲಪ್ಪ ಬಿನ್‌ ಮಲ್ಲಪ್ಪ 56/ಪಿ ತರಿ ರಸ್ತೆ 57 61 55 2.00 2.00 
21 ಶಾಂತಮ್ಮ ಕೋಂ ಗುರುಶಾಂತಪ್ಪ ಶಾಂತಮ್ಮ ಕೋಂ ಗುರುಶಾಂತಪ್ಪ 51/ಪಿ ತರಿ ರಸ್ತೆ 46 55 46 1.20 1.30 
22 ಉಜ್ಜಪ್ಪ ಬಿನ್‌ ಗುರುಶಾಂತಪ್ಪ ಉಜ್ಜಪ್ಪ ಬಿನ್‌ ಗುರುಶಾಂತಪ್ಪ 72/8 ಖುಷ್ಕಿ 39 52 54 39 2.00 1.85 
23 ಈಶ್ವರಪ್ಪ ಬಿನ್‌ ಸಿದ್ದಪ್ಪ ಈಶ್ವರಪ್ಪ ಬಿನ್‌ ಸಿದ್ದಪ್ಪ 34/ಏ ತರಿ 39 34 33 36 2.00 20.15 
24 ಪಂಚಾಕ್ಟರಯ್ಯ ಬಿನ್‌ ಹಾಲಯ್ಯ ಪಂಚಾಕ್ಟರಯ್ಯ ಬಿನ್‌ ಹಾಲಯ್ಯ 44/2 ತರಿ 39 45,46 39 45,42 2.00 1.00 
25 | ವಿಜಯ ಬಿನ್‌ ಹಾಲಯ್ಯ ವಿಜಯ ಬಿನ್‌ ಹಾಲಯ್ಯ 44/2 ತರಿ 39 45,46 39 45,42 2.00 1.00 
ಯಶೋದಮ್ಮ ಕೋಂ ಪಾಲಾಕಪ, 
26 ಕ 5 ಜ್‌ ಯಶೋದಮ್ಮ ಕೋಂ ಪಾಲಾಕ್ಷಪ್ಪ ಕೆ.ಎನ್‌. | 33/4೩1 ತರಿ 33/4 33/4 31 33/4 0.20 0.40 
.ಎನ್‌. KN 
27 | ಚಂದಪ ಬಿನ್‌ ಈರಬಸಪ, ಚಂದಪ ಬಿನ್‌ ಈರಬಸಪ್ಪ 35/ಬಿ ತರಿ 35/4 35/5 34 35/2 0.17 1.25 
ಎ ರಲ Ww IW Ww 
ಒಟ್ಟು: 21.24 




































































೧೧೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ ಭಾಗ - ೬ 
ಭೂ ಸಾಧೀನದ 
ಕ. ಚಕ್ಕುಬಂದಿ ವ 
ನ್‌ | ಖಾತೆದಾರರ / ಹಿಡುವಳಿದಾರರ ಅನುಭವದಾರರ ಹೆಸರು as ಜಮೀನಿನ ವಿವರ 
| ಹೆಸರು ಶ್ರೀಯುತರುಗಳಾದ ; ಶೀಯುತರುಗಳಾದ ಬ್‌ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ ಎ.ಗು೦. ರೂ.ಪೈ. 
3 ತಟ್ಟೆಹಳ್ಳಿ 
ಶಿವಲಿಂಗಪ್ಪ ಬಿನ್‌ ಸಿದ್ದಪ್ಪ ಶಿವಲಿಂಗಪ್ಪ ಬಿನ್‌ ಸಿದ್ದಪ್ಪ 
ಹೊನೆಮರದಳ್ಳಿ ಹೊನೆಮರದಳ್ಳಿ ಷಷ್ಟ 
3 ಹೆಚ್‌.ಮಲ್ಲೇಶಪ್ಪ ಬಿನ್‌ ಶಿವಲಿಂಗಪ್ಪ, | ಹೆಚ್‌.ಮಲ್ಲೇಶಪ್ಪ ಬಿನ್‌ ಶಿವಲಿಂಗಪ್ಪ, 29 ಸ್ಟ ಜಿ 30 29 A 400 200 
ನೀಲಮ್ಮ ಕೋಂ ಮಲ್ಲೇಶಪ್ಪ- ಜಂಟಿ | ನೀಲಮ್ಮ ಕೋಂ ಮಲ್ಲೇಶಪ್ಪ- ಜಂಟಿ K ಸ 
ಹೆಚ್‌.ಎಸ್‌.ಸಿದ್ದಪ್ಪ ಬಿನ್‌ ಶಿವಲಿಂಗಪ್ಪ, | ಹೆಚ್‌.ಎಸ್‌.ಸಿದ್ದಪ್ಪ ಬಿನ್‌ ಶಿವಲಿಂಗಪ್ಪ 
ಹೆಚ್‌.ಎಸ್‌.ಚ೦ದಪ್ಪ ಬಿನ್‌ ಶಿವಲಿಂಗಪ್ಪ | ಹೆಜ್‌.ಎಸ್‌.ಚ೦ದಪ್ಪ ಬಿನ್‌ ಶಿವಲಿಂಗಪ್ಪ 
ಶಾರದಮ ಕೋಂ ಶಂಕರಪ, ಶಾರದಮ ಕೋಂ ಶಂಕರಪ್ಪ 
29 ಹ 4 $, ಬ 30 ಖುಷ್ಟಿ 29 01 08 08 3.30 2.12 
ನಾಗರಾಜ ಬಿನ್‌ ಶಂಕರಪ್ಪ ಜಂಟಿ | ನಾಗರಾಜ ಬಿನ್‌ ಶಂಕರಪ್ಪ ಜಂಟಿ 
ಒಟ್ಟು: 6.30 
ಜುಮ್ಲಾ: 55.13 
ಘೋಷ್ಟಾರೆ: 
ವಿಸೀರ್ಣ (ಎ.ಗುಂ.) 
ಕ. ಸಂ. ಗಾಮ ವೌ 
ದ್‌ ದ್‌ ಭಾಗಾಯ್ತು ತರಿ ಖುಷ್ಕಿ ಒಟ್ಟು 
01 ಚಿಕ್ಕ ಕೊರಲಹಳ್ಳಿ 4.00 16.30 6.09 26.39 
02 ಹಿರೇಕೊರಲಹಳ್ಳಿ 17.24 4.00 21.24 
03 ತಟ್ಟೆಹಳ್ಳಿ — 6.30 06.30 
ಜುಮ್ಲಾ 34.14 16.39 55.13 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 310 ಎಂ. ವೆಂಕಟೇಶಮೂರ್ತಿ 















































ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ ೧೧೦೧ 


ಕಂದಾಯ ಇಲಾಖೆ 
ಭೂ ಸ್ಟಾಧೀನ ಕಾಯ್ದೆ ಕಲಂ 17(1) ರ ಅನ್ವಯ ಕಲಂ 6(1) ರ ಅಂತಿಮ ಘೋಷಣೆ 
ಕಮಾಂಕ: ಕಂಇ / ಭೂಸ್ವಾ- 1/, CR: 38/2010- 11, ದಿನಾಂಕ: 11ನೇ ಆಗಸ್ಟ್‌ 2010 
ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆಯ ಉಪ ಕಾಲುವೆ ನಿರ್ಮಾಣದ ಸಲುವಾಗಿ 
ಅವಶ್ಯ ಬೇಕಾಗಿರುವುದರಿ೦ದ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಇವರ ಪತದ “ನಂ. ತರ್‌- 2/ಎಲ್‌.ಎಕ್ಕೂ/ಎಸ್‌ ಆರ್‌ 01/09-10, ದಿನಾಂಕ: 21-5-2009ರ ಅಧಿಸೂಚಿಯಲ್ಲಿ 
ತಿಳಿಯಪಡಿಸಲಾಗಿದೆ ಹಾಗೂ ದಿನಾಂಕ 11-6-2009 ರಂದು ರಾಜ್ಯ ಪತದಲ್ಲಿ 'ಹಕಟಸಲಾಗಿದೆ. 
ಸದರಿ ಅಧಿನಿಯಮದ 17ನೇ ಪಕರಣದ (1) ನೇ ಉಪ ಪ್ರಕರಣದ ಮೂಲಕ ಪದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರಕಾರವು ಸದರಿ ಅಧಿನಿಯಮದ 9ನೇ 
ಪಕರಣದ (1ನೇ ಉಪ ಪಕರಣದಲ್ಲಿ ಸೊಚಿಸಿರುವ ನೋಟೀಸಿನ ಪೆಕರಣದಲ್ಲಿ ಸೂಚಿಸಿಹವ ನೋಟೀಸಿನ ಪಕಟಣೆಯ ದಿನಾಂಕದಿಂದ 15 ದಿವಸಗಳ ಮುಕ್ತಾಯದ ನಂತರ ಸದರಿ 
ಭೂಮಿಗಳನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೇಶಿಸಿರುತ್ತಾರೆ. 
ಸದರಿ ನೂ ಸ್ವಾಧೀನ ಅಧಿನಿಯಮದ 6ನೇ ಪಕರಣದ "ಮೇರೆಗೆ ಸದರಿ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದೆ೦ದು ಈ ಮೂಲಕ ಘೋಷಿಸಲಾಗಿದೆ. 
ಸದರಿ ಭೂ ಸ್ವಾಧೀನ ಅಧಿನಿಯಮದ ಪಕಾರ 3ನೇ ಪಕರಣದ (ಸಿ) ಖಂಡದ ಮೇರೆಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರನ್ನು ಸದರಿ 
ಜಮೀನುಗಳ ಸಂಬಂಧದಲ್ಲಿ ಮುಂದಿನ ಲ್ಲಾ ಕಾನೂನು ಕಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳವರ ಪಶಾಸನ ಕಾರ್ಯವನ್ನು ನಿರ್ವಹಿಸುವಂತೆ ಈ ಮೂಲಕ ನೇಮಿಸಲಾಗಿದೆ" ಮತ್ತು 
ಜಮೀನಿನ ಅಧಿಕೃತ ಸ್ವಾಧೀನ ಆದೇಶಗಳನ್ನು ಪಡೆಯುವಂತೆ 3 ಸದರಿ ಆಸಿ ಯುಮುತ 7ನೇ 'ಪಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ ಸದರಿ ಭೂಮಿಗಳಲ್ಲಿ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ 
ಭೂ ಸ್ವಾಧೀನಾಧಿಕಾರಿ, "ತುಂಗಾ ಮೇಲ್ದಂಡೆ pS ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಹೊಳಲೂರು ಗ್ರಾಮ: ಹರಮಘಟ್ಟ, ಹೊಳಲೂರು 
ಕ್ರ ಖಾತೆದಾರರ ಯಣಭಾರ ಅನುಭವ ಸ.ನಂ ತರಹೆ ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ ಮನೆ, ಮರ, ಬಾವಿ ಇತ್ಯಾದಿ 
ಸಂ. ಹೆಸರು ಹಕ್ಕುಗಳು ದಾರರ ವಿವರ 
ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ ಮನೆ ಬಾವಿ ಮರ 
ಸ.ನಂ ಸ.ನಂ ಸ.ನಂ ಸ.ನಂ ಸ.ನಂ ರೂ.ಪೈ 
1 1)ಸುರೇಶ ಬಿನ್‌ ವ್ಯವಸಾಯ ಸೇವಾ ಸ್ವಂತ 66 RTC ಖಷ್ಠಿ ಹೊಳಲೂರು 66/1 ಬ್ಲಾಕ್‌ ಹಳ್ಳಿ 67 0-06 0-22 ದ ದ ತೆಂಗಿನ ಮರ 08 
ಟಿ. ಕೆಂಚಪ್ಪ ಸಹಕಾರ ಬ್ಯಾಂಕ್‌ 66 ಗಾಮದ ಗಡಿ 0-02 PK ಅಡಿಕೆ ಮರ-100 
ಹರಮಘಟ್ಟ ರಿ.ಸನಂ45 0-081/4 ಮಾವು-1 
ಇವರಿಗೆ 100000 
Gd ಹುಣಸೆ-2 
ಎಂಆರ್‌ 21/02- ಸಾಗಿಮಾನಿತೇ 
03 ಎಂ ಆರ್‌ ಬೇವಿನಮರ-4 
5/06-07 ಕಲ್ಲುಕಂಬ-30 
2)ಬಸಪ್ಪ ಬಿನ್‌ ವಿಎಸ್‌ ಎಸ್‌ ಬಿ ಸ್ವಂತ ಖುಷ್ಕಿ 0-06'/, 0-21 ತೆಂಗಿನ ಮರ 08 
ಟಿ. ಕೆಂಚಪ್ಪ ಎನ್‌ ಹರಮಘಟ್ಟ 0-02 PK ಅಡಿಕೆ ಮರ-80 
ಇವರಿಗೆ ಆಧಾರ 0-081), ಮಾವು-3 




































































೧೧೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ ಭಾಗ - ೬ 
ಕ್ರ ಖಾತೆದಾರರ ಯಣಭಾರ ಅನುಭವ ಸ.ನಂ ತರಹೆ ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ ಮನೆ, ಮರ, ಬಾವಿ ಇತ್ಯಾದಿ 
ಸಂ. ಹೆಸರು ಹಕ್ಕುಗಳು ದಾರರ ವಿವರ 
ಹೆಸರು ಪೂರ್ವ ಪಶ್ಚಿಮ ಉತ್ತರ ಕ್ಷಿಣ ವಿಸ್ತೀರ್ಣ ಆಕಾರ ಮನೆ ಬಾವಿ ಮರ 
ಸ.ನಂ ಸ.ನಂ ಸ.ನಂ .ನಂ ಸ.ನಂ ರೂ.ಪೈ 
ಹುಣಸೆ-2 
ಸಾಗುವಾನಿ-8 
ಬೇವಿನಮರ-3 
ಕಲ್ಲುಕಂಬ-30 
3) ಹನುಮಂತಮ್ಮ ಸ್ವಂತ ಖುಷ್ಕಿ 0-06'/, 0-22 ತೆಂಗಿನ ಮರ 08 
ಕೋಂ ಲೇಟ್‌ 0-02 PK ಅಡಿಕೆ ಮರ-09 
ರಂಗಪ್ಪ 0-08 ಹುಣಸೆ-1 
ಸಾಗುವಾನಿ-8 
ಬೇವಿನಮರ02 
ಕಲ್ಲುಕಂಬ-30 
4)ಗಂಗಮ್ಮ ಕೋಂ ಸ್ವಂತ ಖುಷ್ಕಿ 0-061/4 0-2] ತೆಂಗಿನ ಮರ 08 
ಲೇಟ್‌ ಟಿ 0-02 PK ಅಡಿಕೆ ಮರ-35 
ಹನುಮಂತಪ್ಪ 0-081/4 ಸಾಗುವಾನಿ-10 
ಬೇವಿನಮರ-2 
ಕಲ್ಲುಕಂಬ-30 
ತುಗ್ಗಲಿಮರ 1 
2 ಬಸಪ್ಪ ಬಿನ್‌ ಟಿ ಎಂಆರ್‌ 5/06-07 | ಸ್ವಂತ 67/117೦ | ಖಷ್ಕಿ ಹೊಳಲೂರು | 67/ (ಬ್ಲಾಕ್‌ | 66 85 0-33 0-76 ದ ತೆಂಗಿನ ಮರ 12 
ಕೆಂಚಪ್ಪ ವಿಎಸ್‌ ಎಸ್‌ ಬಿ 67/1 ಸ.ನಂ 44 0-09 PK ಅಡಿಕೆ ಮರ200 
ಎನ್‌ ಹರಮಘಟ್ಟ 1-02 ಸಾಗುವಾನಿ-15 
ಸ ನಾನ ಬೇವಿನಮರ-2 
ಹುಣಸೆಮರ 2 
ಮುತ್ತಲಿಮರ 2 
ವಾಟರ್‌ ಟ್ಯಾಂಕ್‌ 
ಕಟ್ಟಡ 4x4 
=16 ಚ.ಅಡಿ 


















































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ 


೧೧೦೩ 


























ಕ. ಖಾತೆದಾರರ ಯಣಭಾರ ಅನುಭವ ಸ.ನಂ ತರಹೆ ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ ಮನೆ, ಮರ, ಬಾವಿ ಇತ್ಯಾದಿ 
ಸಂ. ಹೆಸರು ಹಕ್ಕುಗಳು ದಾರರ ವಿವರ 
ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ ಮನೆ ಬಾವಿ ಮರ 
ಸ.ನಂ ಸ.ನಂ ಸ.ನಂ ಸ.ನಂ ಸ.ನಂ ರೂ.ಪೈ 
3 ಪಾರ್ವತಮ್ಮ ಎಎಸ್‌ ಎಸ್‌ ಬಿ ಸ್ವಂತ 85/1- ಖುಷ್ಕಿ ಹೊಳಲೂರು 85/ [ಬ್ಲಾಕ್‌ 67 86 0-19 0-25 ತೆಂಗಿನ ಮರ 10 
ಕೋಂ. ನಾಗಪ್ಪ ಎನ್‌ ಹರಮಘಟ್ಟ IRTC ಸ.ನಂ 32 0-02 pk ಮಾವು-2 
9 85/1 0-21 ಹುಣಸೆ-20 
ಬೇವಿನಮರ-02 
4 ಹೆಚ್‌.ಹನುಮಂತಪ್ಪ | ಎಂ.ಆರ್‌ 67/06- | ಸ್ವಂತ 86/1- ಖುಷ್ಕಿ ಹೊಳಲೂರು 86/ (ಬ್ಲಾಕ್‌ | 85 86/2 0-07 0313 1 ಹುಣಸೆ-10 
ಬಿನ್‌ ಬಸಪ್ಪ 07 ಡಿ.ಸಿ.ಸಿ IRTC ಸ.ನಂ 32 0-01 pk ಬೋರ್‌ ಬೇವಿನಮರ- 02 
ಬ್ಯಾಂಕ್‌ ಶಿವಮೊಗ್ಗ 86/1 0-08 ವೆಲ್‌ 
ಇವರಿಗೆ ಆಧಾರ 
57/06-07 ವಿ 
ಎಸ್‌ ಎಸ್‌ ಬಿ 
ಎನ್‌ ಹರಮಘಟ್ಟ 
ಇವರಿಂದ ಆಧಾರ 
ಖುಲಾಸೆ 
ಒಟ್ಟು 2-24 
ಗ್ರಾಮ: ಹೊಳಲೂರು 
1 1) ಈಶ್ವರಪ್ಪ ಬಿನ್‌ ಕೆನರಾ ಬ್ಯಾಂಕ್‌ ಸ್ವಂತ 32-1 ಖುಷ್ಕಿ 32 1 ಬ್ಲಾಕ್‌ ಹರಮಘಟ್ಟ 44 ದ ಎ — ಬೇವಿನ ಮರ-04 
ಮಹಾದೇವಪ್ಪ ಹೊಳಲೂರು RTC 32 ಸ.ನಂ 32/ ಬ್ಲಾಕ್‌ ನಲ್ಲಿಂದ 0-12 0-28 ಹುಣಸೆ ಮರ-05 
2)ಬಸಪ್ಪ ಬಿನ್‌ ಇವರಿಗೆ 25000 85,86 utp ನಾಲೆ ಅಡಿಕೆ ಮರ-132 
ಮಹಾದೇವಪ್ಪ ನಾರ ಬೇವಿನ ಮರ-02 
3)ಮಲ್ಲಮ್ಮ ಕೋಂ | ಇರಿ ಸಚ ಕಲ್ಲುಕಂಬ40 
ದಹೆಚ್‌ ಜಾಲಪ್ಪ, |03 ಎಂಆರ್‌ ಸ 
“ | 79/06-07 ಕೆನರಾ ಅಡಿಕೆ ಮರ-25 
ಬ್ಯಾಂಕ್‌ ಬೇವಿನ ಮರ -1 
ಹೊಳಲೂರು 
ಇವರಿಗೆ 17/05-06 
ವಿಎಸ್‌ ಎಸ್‌ ಎನ್‌ 
ಬಿ ಎನ್‌ 
ಹರಮಘಟ್ಟ 
ಇವರಿಗೆ ಆಧಾರ 











































































































೧೧೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೯, ೨೦೧೦ ಭಾಗ - ೬ 
ಕ್ರ ಖಾತೆದಾರರ ಯಣಭಾರ ಅನುಭವ ಸ.ನಂ ತರಹೆ ಚಕ್ಕುಬಂದಿ ಭೂಸ್ವಾಧೀನ ಜಮೀನಿನ ಮನೆ, ಮರ, ಬಾವಿ ಇತ್ಯಾದಿ 
ಸಂ. ಹೆಸರು ಹಕ್ಕುಗಳು ದಾರರ ವಿವರ 
ಹೆಸರು ಪೂರ್ವ ಪಶ್ಚಿಮ ಉತ್ತರ ಕ್ಷಿಣ ವಿಸ್ತೀರ್ಣ ಆಕಾರ ಮನೆ ಬಾವಿ ಮರ 
ಸ.ನಂ ಸ.ನಂ ಸ.ನಂ ಸ.ನಂ ಸ.ನಂ ರೂ.ಪೈ 
(2) ಲಕ್ಷ್ಮಮ್ಮ ಕೋಂ ಇಲ್ಲ ಸ್ವಂತ 44,-[| ಖುಷ್ಕಿ 44/(ಬ್ಲಾಕ್‌ ಹರಮಘಟ್ಟ 45 32 1-02 1-18 ದ ದ ಬಾರೆ ಮರ-01 
ಎ.ಕೆ.ಹಾಲಪ್ಪ RTC 44 ಸ.ನಂ 47 ಕರಿಬೇವು-03 
ಮಂಜಪ್ಪ, ಬೇವಿನಮರ -06 
ದುರ್ಗಪ್ಪ, ಚಂದಪ್ಪ ಹುಣಸೆಮರ-10 
ಬಸಪ್ಪ ಬಿನ್‌ ಎ.ಕೆ 
ಹಾಲಪ್ಪ ಜಂಟಿ 
(3) ಹೆಚ್‌.ಎನ್‌ ಎ೦ಆರ್‌92/05-06 ಸ್ವಂತ 45-l ಖುಷ್ಕಿ 45/ಬ್ಲಾಕ್‌ ಹರಮಘಟ್ಟ ಹಳ್ಳ 44 0-32 0-79 — — ಅಡಿಕೆ ಮರ-450 
ಓಂಕಾರಪ್ಪ ಬಿನ್‌ ವಿಎಸ್‌ ಎಸ್‌ ಬಿ RTC 45 ಸ.ನಂ 66 ಬೋರ್‌ | ತೆಂಗಿನ ಮರ-20 
ಲೇಟ್‌ ನಾಗಪ್ಪ ಎನ್‌ ಹರಮಘಟ್ಟ | ಬಾರೆ ಮರ-1 
ಇವರಿಗೆ ಆಧಾರ ಪತ್ತೆ i 
ಪೈಪ್‌ ಲೈನ್‌ 200 
ಮೀ 
ಕಲ್ಲುಕಂಬ 75 
ಒಟ್ಟು 2-06 
ಘೋಷ್ಟಾರೆ 
ಹರಮಘಟ್ಟ : 2ಎ-24 ಗುಂ 
ಹೊಳಲೂರು 2ಎ-06ಗುಂ 
ಒಟ್ಟು 4ಎ-30ಗುಂ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಎಂ. ಶಿರೋಳ ಐ.ಎ.ಎಸ್‌. 
ಆಯುಕ್ತರು, 
ಪಿ.ಆರ್‌. 308 ಪುನರ್‌ವಸತಿ ಹಾಗೂ ಭೂಸ್ವಾಧೀನ ಕೃ.ಮೇ.ಯೋ. ಮತ್ತು ಪದನಿಮಿತ್ತ 


ಸರ್ಕಾರದ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬಾಗಲಕೋಟೆ. 





